ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಜೀವನೋಪಾಯ ಇಲಾಖೆ ಅಸ್ಲಿತೃದ ಬಗ್ಗೆ 

ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು):- 

37 (154) ಮಾನ್ಯ ಉಪ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಜೀವನೋಪಾಯ ಇಲಾಖೆ ಸರ್ಕಾರದಲ್ಲಿ ಅಸ್ಲಿತ್ತದಲ್ಲಿದೆಯೇ; 

(ಆ) ಇದ್ದಲ್ಲಿ, ಈ ಇಲಾಖೆಯ ಗುರಿ ಮತ್ತು ಸಾಧನೆಗಳೇನು; 


( 


(ಇ) ಶೇಕಡ ಎಷ್ಟು ಜನರಿಗೆ ಈ ಇಲಾಖೆಯಿಂದ ಅನುಕೂಲವಾಗಿದೆ? (ವಿವರಗಳನ್ನು ಸ್ಪಷ್ಟವಾಗಿ 
ತಿಳಿಸುವುದು) 


